“« 


ಕರ್ನಾಟಿಕ ವಿಧಾನ ಪರಿಷತ್ತು 


೨ಚುಳ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವವರು . 


12 
, ¥ 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) ್ಸ 
15.02.2022 i 


») 


ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
p ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಸ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 

ಈ. ಪ್ರಶ್ನೆ ಉತ್ತರ 

ಸಂ. . 

ಅ) | ರಾಜ್ಯ ಸರ್ಕಾರ ಭಾರತದ ಸರ್ವೋಚ್ಚ ಮಾನ್ಯ ಸರ್ವೊಚ್ನ್ಜ ನ್ಯಾಯಾಲಯದ ಆದೇಶದಂತೆ ಬಳ್ಳಾರಿ, 
ನ್ಯಾಯಾಲಯದ ಅದೇಶ್ಲದಂತೆ | ಚಿತ್ರದುರ್ಗ ಮತ್ತು ತುಮಕೂರು ಈ ಮೂರು ಜಿಲ್ಲೆಗಳಲ್ಲಿ 
ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯೆಂದ ಗಣಿಗಾರಿಕೆಯಿಂದ * ಉಂಟಾದ. . ಹಾನಿಯಿಂದ ಪರಿಸರವನ್ನು 

' | ಭಾದಿತವಾದ ವಲಯಗಳಲಿ ಪೆರಿಸರ ಪುನ:ಸ್ಮಾಪಿಸಲು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳ 
y k ACE ಸಮಗ್ರ ಪರಿಸರ ಯೋಜನೆ" [Comprehensive Environment Plan for 
ಪುಪಶ್ರೇತಪ ಯತ್ತು ಭಾದಿತ, ಸಜನ Mining Impact Zone (CEPMIZ] woಬ ಯೋಜನೆಯನ್ನು 
ele 4 SM) ನ ಈ ಯೋಜನೆಯ . ಅನುಷ್ಠಾನ/ಅನುಷ್ಠಾನದ 

4 4 ಮೇಲುಸ್ತುವಾರಿಗಾಗಿ ಕರ್ನಾಟಕ ಗಣಿ ಪರಿಸರ ಪುನ:ಶ್ಪೇತವ 
ಹಾಗಿದಲ್ಲಿೂ ಈ ಯೋಜನೆಯ | ನಿಗಮವನ್ನು ದಿನಾಂಕ: 30.06 2014 ರಲ್ಲಿ ವಿಶೇಷ ಉದ್ದೇಶಗಳ ಸಂಸ್ಥೆ 
ಅನುಷ್ಠಾನಕ್ಕ, ಕೋರ್ಟ್‌ ಆದೇಶದಂತೆ | (6p) ಎಂದು ರಾಜ್ಯ ಸರ್ಕಾರ ಸ್ಥಾಪಿಸಿದೆ. 

ಬಿನೇಲ ಉದ್ದೇಶಗಳ ಗಣಿಭಾದಿತ ಪ್ರದೇಶಗಳ ಸಾಮಾಜಿಕ, ಆರ್ಥಿಕೆ ಮತ್ತು ಪರಿಸರ 
ಸಂಸ್ಥೆಯೊಂದನ್ನು 6) | ಅಭಿವೃದ್ಧಿಗೆ ಪೂರಕವಾದ ಪರಿಸರ ಪುನ:ಶ್ನೇತನ, ಕೃಷಿ ಮತ್ತು 
ಸ್ಥಾಪಿಸಿದೆಯಲ (ಈ ಯೋಜನೆಯ | ಸಂಬಂಧಿಸಿದ ಚಟುವಟಿಕೆಗಳ, ತುಡಿಯುವ ನೀರು ಮತ್ತು ನೈರ್ಮಲ್ಯ, 
ರೂಪು-ರೇಷೆಗಳು ಒಳಗೊಂಡಂತೆ | ಗ್ರಾಮೀಣ ರಸ್ತೆಗಳು, ಆರೋಗ್ಯ, ಶಿಕಣ, ದುರ್ಬಲ ವರ್ಗಗಳ ಅಭಿವೃದ್ದಿ, 
| ಪೂರ್ಣ ಮಾಹಿತಿ ನೀಡುವುದು) ವಸತಿ, ಕೌಶಲ್ಯಾಭಿವೃದ್ದಿ, ಪ್ರವಾಸೋದ್ಯಮ, ನೀರಾವರಿ, ಮೂಲಭೂತ 
; i ಸೌಕರ್ಯ (Physical infrastructure), ರಸ್ತೆ ಮತ್ತು ಸಾರಿಗೆ(ಔ೦೩ds and 
Transportation, ದೈಲ್ನೆ ಮೂಲಭೂತ ಸೌಕರ್ಯ ಮುಂತಾದ 
ಅವಶ್ಯಕತೆಗಳನ್ನು . ಜಿಲ್ಲಾಡಳಿತ ಗುರುತಿಸಿ ಸಮಗ್ರವಾದ 
ಯೋಜನೆಯನ್ನು ರೂಪಿಸಲಾಗಿದೆ. ಸದರಿ ಯೋಜನೆಗೆ ಮಾನ್ಯ 
ಸರ್ವೋಜ್ಞಿ ನ್ಯಾಯಾಲಯದ ಅನುಮತಿ ದೊರತ ನಂತರ ಈ 
ಯೋಜನೆಗಳನ್ನು ಪಾರದರ್ಶಕವಾಗಿ ಗಣಿಭಾದಿತ ಪ್ರದೇಶಗಳಲ್ಲಿ 

» ಇಲಾಖೆಗಳು ಅನುಷ್ಠಾನಗೊಳಿಸಲು ಉದ್ದೇಶಿಸಿದೆ. ' 
ಆ) | ರಾಜ್ಯ ಸರ್ಕಾರ ಸರ್ವೋಚ್ಚ ಹೌದು, ಗಣಿ ಬಾಧಿತ ಪ್ರದೇಶಗಳ ಸಾಮಾಜಿಕ, ಆರ್ಥಿಕ ಮತ್ತು 


ನ್ಯಾಯಾಲಯದ ಆದೇಶದಂತೆ ಭಾದಿತ 
ಪ್ರದೇಶಗಳಲ್ಲಿ. ಸಾಮಾಜಿಕ, ಆರ್ಥಿಕ 


"ಮತ್ತು ಪರಿಸರ " ಪುನಶ್ನೇತನಕ್ಕಿ 
ಪರಿಷ್ಕೃತ 


ಯೋಜನೆಯನ್ನು 
ತಯಾರಿಸಿದೆಯೇ; - i 


'ಈ ಯೋಜನೆಗೆ ಕೋರ್ಟ್‌ ನೇಮಿಸಿರುವ 


ಮೇಲ್ವಿಚಾರಣಾ ಸಮಿತಿಯ 
ಅನುಮೋದನ  ದೊರತಿದಯೇ;: ಈ 


ಪರಿಷತ ಯೋಜನೆಯ ವೆಚ್ಚಿವೆಷ್ಟು; 


ಮತ್ತು ಸುಪ್ರಿಂ ಕೋರ್ಟ್‌ಗೆ ಯಾವಾಗ 
ಸೆಲ್ಲಿಸಿದೆ; (ಈ ಬಗ್ಗೆ ಪೂರ್ಣ ಮಾಹಿತಿ 
ನೀಡುವುದು) 


ಪರಿಸರ ಅಭಿವೃದ್ಧಿಗೆ ಪೂರಕವಾದ ಪರಿಸರ ಪುನ:ಶ್ನೇತನ, ಕೃಷಿ ಮತ್ತು 
ಸಂಬಂಧಿಸಿದ ಚಟುವಟಿಕೆಗಳ, ಕುಡಿಯುವ ನೀರು ಮತ್ತು ನೈರ್ಮಲ್ಯ, 
ಗ್ರಾಮೀಣ ರಸ್ತೆಗಳು, ಆರೋಗ್ಯ ಶಿಕ್ಷಣ, ದುರ್ಬಲ ವರ್ಗಗಳ ಅಭಿವೃದ್ದಿ, 
ವಸತಿ, ಕೌಶಲ್ಯ ಅಭಿವೃದ್ದಿ ಪ್ರವಾಸೋದ್ಯಮ, ನೀರಾವರಿ, 
ಗಣಿಗಾರಿಕೆಗಾಗಿ ರೈಲ್ಲೆ ಮೂಲ ಸೌಕರ್ಯ ಕಲ್ಪಿಸುವುದು ಮುಂತಾದ 
ವಿವಿಧ ಯೋಜನೆಗಳ ಅನುಷ್ಠಾನವನ್ನು ಸಂಬಂಧಪಟ್ಟ ಇಲಾಖೆಗಳು 
ಕೈಗೊಳ್ಳಲು “ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳ ಸಮಗ್ರ 
ಪರಿಸರ ಯೋಜನೆ" [Comprehensive Environment Plan for Mining. 
Impact Zone (CEPMIZ)] ೦ಬ ರೂ.24,996.71 ಕೋಟಿ ಅಂದಾಜು" 
ಮೊತ್ತದ ಸಮಗ್ರ" ಯೋಜನೆಯನ್ನು ರೂಪಿಸಿ ಮಾಸ್ಯ ಸರ್ವೂಚ್ಚ 
ನ್ಯಾಯಾಲಯದ ಅನುಮೋದನೆಗೆ ದಿನಾಂಕ: 11.10.2018 ರಲ್ಲಿ 
ಸಲ್ಲಿಸಲಾಗಿದೆ. ಶೀರ್ಷಿಕೆವಾರು ವಿವರವನ್ನು ಅನುಬಂಧ-1 ರಲ್ಲಿ 
ಲಗತ್ತಿಸಿದೆ. 


ಮಾನ್ಯ ಸರ್ವೋಜ್ಞ ನ್ಯಾಯಾಲಯ ಯಾವುದೇ ಮೇಲ್ಮಿಚಾರಣ 
ಸಮಿತಿಯನ್ನು ರಚಿಸಿರುವುದೀಲ್ಲ 


ಸಂಸ್ಥೆಯ Association ನಲ್ಲಿ 


Memoramdum of 


ಇ) | ಈ ಯೋಜನೆ ಅಡಿ ಸ್ಥಾಪಿತವಾಗಿರುವ 
ವಿಶೇಷ ಉದ್ದೇಶಿತ ಸಂಸ್ಥೆಯ | ರೂಪಿಸಲಾಗಿರುವ ನಿರ್ದೇಶಕ ಮಂಡಳಿಯ ನಿರ್ದೇಶಕರ ಮಾಹಿತಿ 
ನಿರ್ದೇಶಕರ ಮಂಡಳಿ ಯಾವುದು; (ಈ | ಅನುಬಂಧ -2 ರಲ್ಲಿ ಲಗತ್ತಿಸಿದೆ. » 
ಯೋಜನೆಯ ಗಾತ್ರ ರೂಪು-ರೇಷೆ ಈ ಯೋಜನೆಯ ಗಾತ್ರ, ರೂಪು ರೇಷೆ ಮತ್ತು ಅನುಷ್ಠಾನ 
ಮತ್ತು ಅನುಷ್ಠಾನ ಕ್ರಮ | ಕ್ರಮಗಳನ್ನು ಪ್ರಶ್ನೆ (ಅ ಮತ್ತು ಆ) ರಲ್ಲಿ ನೀಡಲಾಗಿದೆ. ' 
ಒಳಗೊಂಡಂತೆ ಪೂರ್ಣ ಮಾಹಿತಿ ‘ . 

'ನೀಡುವುದು) \ 

ಈ) | ಈ ಯೋಜನೆ ಅಡಿ ವಿಶೇಷ ಉದ್ದೇಶಿತ ವಿಶೇಷ ಉದ್ದೇಶಿತ ಸಂಸ್ಥೆಗೆ ಗಣಿ ಗುತ್ತಿಗೆದಾರರಿಂದ ಯಾವುದೇ 
ಸಂಸ್ಥೆಗೆ ಗಣಿ ಗುತಿಗೆದಾರರಿಂದ | ಮೊತ್ತ ಸಂದಾಯವಾಗಿರುವುದಿಲ್ಲ. ಈ ಯೋಜನೆ ಅನುಷಾನಕ್ಕೆ 
ಸಂದಾಯವಾಗಿರುವ ಒಟ್ಟು | ಅವಶ್ಯವಿರುವ ಮೊತ್ತವನ್ನು ಕ್ರೋಡೀಕರಿಸುವ ಜವಾಬ್ದಾರಿಯನ್ನು 
ಮೊತ್ತವೆಷ್ಟು; ಈ ಮೊತ್ತವನ್ನು ಎಲ್ಲಿ | ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪಿಸಿರುವ monitoring | 
ಮುಂಗಡ ಮೊತ್ತವಾಗಿ ಇಡಲಾಗಿದೆ committee ಗೆ ವಹಿಸಲಾಗಿದೆ-"' 
ಮತ್ತು ಗಣಿಗುತ್ತಿಗೆದಾರರು ದಂಡದ | ಜನವರಿ 2022 ರ ಅಂತ್ಯದಲ್ಲಿ ರೂ.19,443ಕೋಟಿ ಮೊತ್ತತಿ | 
ರೂಪದಲ್ಲಿ, ಮತ್ತು ಪರಿಸರ ಕ್ರೊಡಿತೃತವಾಗಿರುತ್ತದೆ. ವಿವರ ಅನುಬಂದ-3 ರಲ್ಲಿ ಸಲ್ಲಿಸಿದೆ. ಪ್ರಸ್ತುತ 
ಸಮತೋಲನೆಗೆ ವೀಡಬೇಕಾಗಿರುವ | ಸದರಿ ಹೊತ್ತವು Monitoring Committee ಯ ಸುಪರ್ದಿನಲ್ಲಿರುತ್ತದೆ. ' 
ತೆರಿಗೆಯನ್ನು ನಿಯತಕಾಲಿಕವಾಗಿ Wy 
ಸಲ್ಲಿ; ಸುತ್ತಿದ್ದಾರ್ದೆಯೇ; (ಪೂರ್ಣ ವಿವರ. 

; | ನೀಡುವುದು) } } 

೫ ಈ ಪರಷ್ಟುತ ಯೋಜನೆ ಈ ಪರಿಷ್ಟೃುತ ಯೋಜನೆಗೆ ಈವರೆಗೆ ಮಾನ್ಯ ಸರ್ವೋಜ್ಞ 


ಮೇಲುಸ್ತುವಾರಿ ಸಮಿತಿ 'ಶಿಪಾರಸ್ಸಿನ 
ಅನ್ನಯ ಸುಪ್ರೀಂ' ಕೋರ್ಟ್‌ ನಿಂದ 


ಅನುಷ್ಠಾನಗೊಳಿಸಲು ಆದೇಶ 
ದೊರೆತಿದೆಯೆಳಿ; : : ಇಲ್ಲದಿದ್ದಲ್ಲಿ, 
ಕಾರಣವೇನು; ;ಈ ಬಗ್ಗೆ ಸರ್ಕಾರ 


ಕೈಗೊಂಡಿರುವ ಕ್ರಮಗಳೇನು; 


ನ್ಯಾಯಾಲಯದ್ಧ ಅನುಮೋದನೆ ದೊರೆತಿರುವುದಿಲ್ಲ. ಮಾನ್ಯ 
ನ್ಯಾಯಾಲಯಧೆ" ಅನುಮೋದನೆ ಪಡೆಯಲು ಕೈಗೊಂಡ ಕಮದ 
ವಿವರ ಈ ಕೆಳಕಂಡಂತಿದೆ. ' 


1) CEPMIZ ಪ್ರಸ್ತಾವನೆಗೆ ಮಾನ್ಯ ಸರ್ವೋಚ್ಸ ನ್ಯಾಯಾಲಯದ ಶೀಘು 
ಅನುಮೋದನೆ ದೊರಕಿಸಲು ಅಡ್ಡ್ಕೋಕೇಟ್‌ ಜನರಲ್‌: 'ರವರನ್ನೂ 
ಕೋರಲಾಗಿತ್ತು. ¥ 

2) ಪ್ರಸ್ತಾಪತ ಪ್ರಕರಣವು ': ಮಾನ್ಯ ಸರ್ವೋಚಜ್ಸ್‌ ನ್ಯಾಯಾಲಯದ 
ಮುಂದೆ ದಿನಾ೦ಕ 29.05.2020 ರಂದು ವಿಚಾರಣೆಗೆ ಬಂದಿದ್ದು, 
ತದನಂತರ ಈ ವಿಷಯವಾಗಿ ಅಡ್ಡೋಕೇಟ್‌ ಜನರಲ್‌ ರವರ 
ಸೂಚನೆಯಂತೆ," ಮಾನ್‌ಯ Solicitor General ರವರ ಮೂಲಕ 
ದಿನಾ೦ಕ 04 05 2020, 18.05.2020, 22.07.2020, 27.10.2020, 
02.02.2021 ಮತ್ತು 24.02.2021, 14.09.2021, 17.11.2021 ಹೀಗೆ 8 
ಬಾರಿ €೯PಖIZ ಅನುಮೋದನೆಗೆ ಪ್ರಕರಣವನ್ನು ಶೀಘ್ರ ವಿಚಾರಣೆಗೆ 
ಕೈಗೆತ್ತಿಕೊಳ್ಳುವಂತೆ ಮನವಿ (mentioning) ಮಾಡಿಕೊಳ್ಳಲಾಗಿದ. 
ಅಲ್ಲದೆ, ಈ ಹಿಂದೆ ಹಿರಿಯ ವಕೀಲರು 02 ಬಾರಿ ಮನವಿ 
ಮಾಡಿರುತ್ತಾರೆ. 

3) ದಿನಾಂಕ 15.04.20 ರಂದು ಒಂದು ಬಾರಿ Emergent Application 
ಹಾಗೂ ದಿನಾ೦ಕ: 08.07.2020 ಮತ್ತು 05.01.2020 ಎರಡು ಲಿಖಿತ 
Mentioning Application ಅನ್ನು ಸಹ ದಾಖಲಿಸಲಾಗಿದೆ. 

4 ದಿನಾಂಕ: 26.07.2021 ರಂದು ಪುನ: Soicitor General ರವರ 
ಸೂಚನೆಯಂತೆ Aಿಂಣ ರವರಿಂದ mentioning application 
ಸಲ್ಲಿಸಲಾಗಿದೆ. . 

5) ದಿನಾಂಕ.:07.08.2021 ರಂದು ಮಾನ್ಯ Solicitor General 
ರವರೊಂದಿಗೆ ಚರ್ಚಿಸಿ, ಅವರ ಸಲಹೆಯಂತೆ ದಿನಾ೦ಕ 13.08.2021 
ರಂದು ಪುನ: ಒಂದು meಗtioning ೩pp!cation ಸಲ್ಲಿಸಲಾಗಿದೆ. 

6) ದಿನಾಲಕ 14.09.2021 ರಂದು ಮಾನ್ಯ Solicitor Genera! ರವರು 
ಮಾನ್ಯ ಮುಖ್ಯ ನ್ಯಾಯಾಧೀಶರ ಮುಂದೆ ಮತ್ತೆ 
ಪ್ರಸ್ತಾಪಿಸಿದ್ದು(ಗಗೆಂಗin)-ಮಾನ್ಯ ಮುಖ್ಯ ನ್ಯಾಯಾಧೀಶರು ಈ 
ವಿಷಯದಲ್ಲಿ ವಿಶೇಷ ಪೀಠ ಸ್ಮಾಪಿಸಬೇಕಾಗಿದ್ದು, ಪೀಠ ಸ್ಥಾಪಿಸಿದ 
ನಂತರ ಪ್ರಕರಣವನ್ನು ಮಾನ್ಯ ನ್ಯಾಯಾಲಯದ ಮುಂದೆ 
ತಗೆದುಕೊಳ್ಳಲಾಗುವುದು ಎಂದು ಮೌಖಿಕವಾಗಿ ತಿಳಿಸಿರುತ್ತಾರೆ. 

7) ದಿನಾಂಕ: 08.11.2021 ರಂದು ಇನ್ನೊಂದು ಅರ್ಜಿಯನ್ನು 
ದಾಖಲಿಸಲಾಗಿದೆ. 

8) ದಿನಾಂಕ 17.011.2021 ರಂದು Sicitor General ರಪರು ಮಾನ್ಯ 
ಮುಖ್ಯ ನ್ಯಾಯಾಧೀಶರ ಮುಂದೆ ಮತ್ತೆ 


p 


ಪ್ರಸ್ತಾಪಿಸಿದ್ದು (mentioning) i ಪರಿಗಣಿಸುವುದಾಗಿ 
ತಿಳಿಸಿರುತ್ತಾರೆ. 4 

9) ನ್ಯಾಯಾಲಯದ ಆದೇಶ. 4 ನಿರೀಕ್ಲಿಸಲಾಗುತ್ತಿದೆ. ಮಾನ್ಯ 
ನ್ಯಾಯಾಲಯದ ಅನುಮೋದನೆ ಪಡೆಯಲು ಕೈಗೊಂಡ ಕ್ರಮದ 
ಮಾಹಿತಿಯನ್ನು ಅನುಬಂಧ-4 ರಲ್ಲಿ ಲಗತ್ತಿಸಿದೆ 


| ಭಾದಿತ 
ಜಿಲ್ಲೆಗಳಲ್ಲಿನ ಜಿಲ್ಲಾ ಖವಿಜ ಪ್ರತಿಷ್ಠಾನ 


ರಾಜ್ಯ ಸರ್ಕಾರ ಮೇಲೆ ಕಾಣಿಸಿದ 
ವಲಯಗಳಲ್ಲಿ ಆಯಾ 


ಟ್ರಸ್ಟ್‌ ಗಳ ವತಿಯಿಂದ ಕವಿಷ್ಟ ಮೂಲ 
ಸೌಕರ್ಯಗಳನ್ನು ಒದಗಿಸಲು ಕ್ರಮ 
ಕೈಗೊಂಡಿದೆಯೇ ? (ಹಾಗಿದ್ದಲ್ಲಿ, ವಿವರ 
ನೀಡುವುದು) 


"ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್‌. ಅಡಿಯಲ್ಲಿ ಗಣಿ ಭಾದಿತ 
ಪ್ರದೇಶಗಳ ಹಾಗೂ ಜನ ಅಭಿವೃದ್ದಿ ಕಾರ್ಯಕ್ರಮಗಳಿಗಾಗಿ 
ಡಿ.ಎಂ. ಎಫ್‌ ನಿಧಿಯನ್ನು ಬಳಸಲಾಗುತ್ತಿದೆ. ವಿವರ ಕೆಳಗಿನಂತಿದೆ. 

DMFT-2016 ರ ನಿಯಮ. 182) ರಂತೆ 'ಡಿವಿ೦ಎಫ್‌ ನಿಧಿಯಲ್ಲಿ 
ಸಂಗಹಿಸಿದ ಒಟ್ಟು ಮೊತ್ತದಲ್ಲಿ 'ಶೇ10' ರಷ್ಟು ಮೊತ್ತವನ್ನು 
ಎಂಡೋಮೆಂಟ್‌ ಗಾಗಿ ಹಾಗೂ .ಶೇ5 ರಷ್ಟು ಮೊತ್ತವನ್ನು 
ಆಡಳಿತಾತ್ಮಕ ವಚ್ಚಕ್ಕಾಗಿ ಕಾಯ್ಗಿರಿಸಿ ಉಳಿದ ಶೇ.85 ರಲ್ಲಿ 6040 
ಅನುಪಾತದಂತೆ ಗಣಿ ಬಾಧಿತ ಪ್ರದೇಶಗಳಲ್ಲಿ ಈ ಕೆಳಕಂಡ ಅಭಿವೃದ್ಧಿ 
ಕಾರ್ಯಗಳಿಗೆ ವಿನಿಯೋಗಿಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. 
ಶೇಕಡ 60ರ ಅನುಪಾತದಲ್ಲಿ ಆಯೋಜಿಸುವ ಕಾರ್ಯಕುಮಗಳು: 
1೪ ಕುಡಿಯುವ ನೀರು 
2) ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣದ ಅಳತೆ 
3) ಆರೋಗ್ಯ ) ಭು 
4) ಶಿಕ್ಷಣ ¥ 
5) ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಬಂಧ ಕಾರ್ಯಕ್ರಮ 
6) ಹಿರಿಯ ನಾಗರೀಕರ ಮತ್ತು ವಿಕಲಚೇತನ ವ್ಯಕ್ತಿಗಳ ಕಲ್ಯಾಣ. 

7೫ ಕೌಶಲ್ಯ ಅಬಿವೃದ್ದಿ 

8 ನೈರ್ಮಲ್ಯತೆ. 

ಶೇಕಡ 40ರ ಅನುಪಾತದಲ್ಲಿ ಆಯೋಜಿಸುವ ಕಾಯ್ಯ£ಕಮಗಳಲಯ: 
1೪ ಭೌತಿಕ ಮೂಲಸೌಕರ್ಯ 

) ನೀರಾವರಿ ' 

3) ಇಂದನ ಮತ್ತು ನೀರಾವರಿ ಅಭಿವೃದ್ದಿ 

) ಗಣಿಗಾರಿಕೆ ಜಿಲ್ಲೆಗಳಲ್ಲಿ ಪರಿಸರದ ಗುಣಮಟ್ಟ ಹೆಚ್ಚಿಸುವುದು. 
ರಾಜ್ಯ ವ್ಯಾಪ್ತಿಯಲ್ಲಿ ಸಂಬಂಧಿಸಿದ ಜಿಲ್ಲೆಯಲ್ಲಿನ ಜಿಲ್ಲಾ ಖನಿಜ 
ಪ್ರತಿಷ್ಠಾನ ಟ್ರಸ್ಟ್‌ ವತಿಯಿಂದ 2015-16 ನೇ ಸಾಲಿನಿಂದ 2020-21 ನೇ 
ಸಾಲಿನವರೆಗೆ ಮೂಲ ಸೌಕರ್ಯ ಯೋಜನೆಯ ಜೊತೆಗೆ ಇತರೆ 
ಅಭಿವೃದ್ದಿ ಕಾಮಗಾರಿಗಳು ಸೇರಿ ಒಟ್ಟು 8952 ಯೋಜನೆಗಳನ್ನು 
3695.80 ಕೋಟಿ ವಚ್ಛದಲ್ಲಿ ರೂಪಿಸಲಾಗಿರುತ್ತದೆ. ಇದರಲ್ಲಿ 3074 
ಕಾಮಗಾರಿ/ಯೋಜನೆಗಳು ಪೂರ್ಣಗೊಂಡಿದ್ದು,  ಒಟ್ಟುಿ.1266.17 
ಕೋಟಿ ಮೊತ್ತವನ್ನು ವೆಚ್ಚ ಮಾಡಲಾಗಿರುತ್ತದೆ. ಯೋಜನೆವಾರು ವಿವರ 
ಮತ್ತು ಜಿಲ್ಲಾವಾರು ವಿವರಗಳು) ಅನ್ರಬಂಢ5ರಲ್ಲಿ ಒದಗಿಸಿದೆ. 


ಸ೦ಖ್ಯೆ: ಸಿಐ 28 ಎ೦ಐಎಂ೦ಬಂಲ 2022 


ಗಣಿ ಮತ್ತು ಭೂವಿಜ್ಞಾನ, ಲ 
ಮತ್ತು ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲಚೇತನರ 


ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 


ಎತ್ತು ರು ರಿಯ ಮೌ 


KARNATAKA LEGISLATIVE COUNCIL 


STARRED QUESTION NO 12 
NAME OF THE MEMBER SRI. K. A. THIPPESWAMY (NOMINATED) 
DATE OF REPLY 15.02.2022 
TO BE ANSWERED BY Minister for Mines and Geology and Woman 
and Child Development and Empowerment of 
Differently Abled and Senior Citizens 
Sl. Question Answer 
No. 


a Whether the State Government has 


prepared CEPMIZ plan 


people as per the orders of 
% 


Vehicle is established . for 


Hon'ble Supreme Court of India. 


for 


rehabilitation of mining affected 


the 


If so, whether a Special Purpose 


the 


implementation of the project as per 
the orders of the Hon’ble Supreme 


ಮ Court of India. (Furnish full details 


of the project plan and strategy). KN 


Mining Environment 


As per the directions of the Hon’ ble Supreme Court dated: 21.03. 2018, 
to ameliorate and mitigate the hardship experienced by the community 
in mining affected areas and to restore the ecology and environment in 
the districts of Ballari, Chitradurga and, Tumkur, a plan namely 
Comprehensive Environment Plan for Mining Impact Zone (CEPMIZ) 
was submitted to the Hon’ble Court in an affidavit dated: 11.10.2018 
by the State of Kamataka through'1.A No: 15075712018 ‘in WP(C) 
562/2009 with a prayer for approval ofthe same. 


As per the directions of the Hon’ ble” Supreme Court of India, ma 
Restoration Corporation {(KMERC) is 
incorporated on dated: 30. .06. 2014. as ‘Government Company’. 


As per the directions of the Hon” ble Supreme Court dated 21.03.2018, 

in WP.(C) 562/2009 to ameliorate and mitigate the hardship 
experienced by the community in mining affected areas and to restore 
the ecology and environment in the districts of Ballari, Chitradurga 
and Tumkur a plan viz. , Comprehensive Environment Plan for Mining 
Impact Zone (CEPMIZ) was submitted to the Hon’ble Supreme Court 
in an affidavit dated 11.10.2018 by the State ‘of Kamataka: through 1.A 
No: 150757/2018 covering sectors like Agriculture & allied activities, ” 
drinking water, sanitation, rural roads, health, education, development 
of vulnerable section, housing:and skill development, tourism, physical 
infrastructure, roads and communication, railway infrastructure and 
Revised: Railway Backbone report and DPRs for 3 Railway Sidings and 
2 Sub’ lines in 1.A.No.143074/2019 dated 9/2019 with a prayer ‘for 
approval of the same. 


b. | Whether the: State Government has 


prepared a revised plan for 


of the mining affected area. 
Authority is accorded? 


when the plan was submitted to 


(furnish full details} 


the 


socio-economic ad eco-restoration 
Whether approval of the Oversight 


What is the outlay of the project and 


the 


Hon'ble Supreme Court of India? 


As per the directions of the Hon’ble Supreme Court dated 21,03, 2018, 
in W.P(C) 562/2009 to ameliorate and mitigate the hardship 
experienced by the community in mining affected areas and to restore 
the ecology and environment in the districts of Ballari, Chitradurga and 
Tumkur a plan viz, Comprehensive Environment Plan for Mining 
Impact Zone (CEPMIZ) with an outlay of Rs. 24996,7] Cr. was 
submitted to thc ‘Hon'ble Supreme Court in an affidavit dated 
11.10.2018 by the State of Kamataka through 1.A No: 150757/2018 
covering sectors like Agriculture and allied activities, drinking water, 
sanitation, rural roads, health, education, development of vulnerable 
section. housing and skill development, 
infrastructure, roads and communication, railway infrastructure and 
Revised Railway Backbone report and DPRs for 3 Railway Sidings and 
2 Sub fines in 1.A.No.143074/20]9 dated 9/2019 with a prayer for 
approval of the same. 


physical 


Sector wise programmes are enclosed vide Annexure J. 


What is the constitution of the Board 
of Directors? (Furnish full details of 
the size of the project plan, and 
implementation strategy.) 


List of Board of directors as enumerated in the Articles Ax3 
Memorandum of Association is enclosed vide Annexure-2. 


Details of the project is as given in reply to Sl. 1 &2 above. 


What is the total amount paid by the 
manning lessees to the Special 
Purpose Vehicle under the project? 


Where does the money deposited? 


Whether the Mining Lessees are 
paying the fines and taxes for eco- 
restoration on time? (fumish full 
details) 


No money is collected from the miners by KMERC, The collection 07 
funds for the implementation of the project is vested with tz 
Monitoring Committee established by the Hon'ble Supreme Court 0? 
India. 


As at the end of January 2022, a sum of Rs.19443 Cr. is collected and 
held by the Monitoring Committec.(f NNEXUR EF 3) 


Whether the approval of the Hon’*ble 
Supreme Court is received for the 
revised plan? 


If not ‘the reason. The action by the 
Government in this regard. 


Approval for the revised CEPMIZ is yet to be obtained from the 
Hon’ble Supreme Court. The details of the action taken to get the 
approval of the Hon'ble Supreme Court are given below: 


1. request was made to the Advocate General of Karnataka ic get 
the carly approval of the Hon’ble Supreme Court of India. 
The case was listed on 29.05:2020. Later on, as per the" 
instructions of the Advocate General, Kamataka,, & 
mentioning before the Hori'ble Supreme Court was made by 
the Solicitor General of India on 04.05.2020, 18.05.2625, 
22.07.2020, 27.10.2020, 02.02.2021 and 24.022€21, 
14.09.2021, and 17.11.2021 requesting to take up Uhecase 
early. In addition, earlier the senior advocate also: & 
mentioned twice. 


3. Inaddition, an Emergent application was filed on 15.04.2 
and two applications were filed on 08.07.2020 
05.01.2020. % 


Ml 
4. One more application was filed through the Advocate cn 
Record (AoR) on 26.07.2021'as per the instructions of the 
Solicitor General of India. © , 


5, After discussing with ‘the Solicitor: General of India on 
07.08.2021, one more application was also filed cn 
13.08.2021. § ' ' 


6. Mentioning was done by the Ld. Solicitor General on 
14.09.2021 the Hon’ble CJ] had orally stated that he has to 
constitute a special bench and the case will be listed thereaf-e-. 


7. On8.11.2021 one more application was filed. 

§. One more mentioning was made by the Ld. Solicitor General 
on 17.11.2021 and the Hon'ble CJT had said that he wiil 
consider the case. 


9. The approval of the Hon’ble Supreme Court is awaited. Fhe 
details of action taken to get the approval of the Hon’ble 
Supreme Court of India is enclosed in the Annexure-4. 


Has the State Government taken 


steps 10 provide minimum 
infrastructure facilities in the above 
mentioned areas, through the 


District Mineral Foundation Trusts 
in the respective districis? (If 50) 
give detail. 


District Mineral Foundation Trust (DMFT), DMF funds are beirg 

utilized for the benefit of persons and areas affected by mining related 

operations. ' ' K - 

The funds collected under DMF is utilized for the followir'g 
purposes. ' 


Under Rule 18 (2) of the DMFT-2016, 10% of the fund is reserved fer 
endowment purpose, 5% for administrative purpose, remaining 85% cf 
the fund is utilized in the ratio 60:40 as mentioned below. 


60% utilized for High priority areas. 

(a) Drinking Water Supply p 

(b) Environment preservation and pollution control measures 

(c) Health Care 

* (d) Education 

{e) Welfare of Women and Children. 

(0 Welfare of aged and disabled people 

{g) Skill development & 
f R (h) Sanitation KN 
" ” 40% utilized for Other priority areas. 

(a) Physical infrastructure 

(b) Irigation 

(¢) Energy and Watershed development 
ಸ, - (d) Other measures for. enhancing environmental quality in f 
jy mining district oy ‘ 
In State of Karnataka from the ‘toncermed District Mineral Foundation 
Trust from 2015-16 to 2021-22 (January 2022) infrastructure 
projects, along with the other development projects total 8952 works 
are taken up with the approved action plan of Rs.3695.80 crores. Out 
of which Rs.1266.17 crores has been spent and 3074 works arc being 
completed. Scheme wish and Pistrjst Mise details is Annexed. 


No. C128 MMM 2022 


Minister for Departinent of Mines and Geology and 
Woman and Child Development and Empowerment of Differently 
Abled and Senior Citizeis 


[eR 


SE ETE 

9595 [0005 
suse 
pe] 


pi f 
ಇ 


ale 300x Hp 


7 
ae 


wewor Bo ಲಾ ಜಾಡರ 


೧2೬ "ರಿಂ 2x 
(see hew/atoee 


re EE 
utp acct 
eT 


| 


sale, pee Foe wh | © 
I~ 


ನ ET F 
ಅ 


(| 


ad i 
792305[%52; 


fe 


4 . 
List of Board of Directors for “ Karnataka Mining Environment 
Restoration Corporation(KMERC)” 


1. Additional Chief Secretary to Govt and Development Commissioner - 
Chairman, KMERC 

2. Secretary to Government, Corie and Industries Department. 

3. Director, Department of Mines and Geology. 

4. Additional Chief ರ ತ to. Govemment, Finance 
Department. 

5. Additional Chief Soin Secretary to Government, Forest 
Department. 

6. Additional Chief Secretary/Principal Secretary to Government, RDPR 
Department. ¥ 

7. Additional Chief Secretary/Principal Secretary to Government, PWD 
Department. 7 

8. Additional Chief I Secretary to GRE Health 
Department. ; 

9. Deputy CERES Bellary District. 
10. Secretary General of FIMI or his representative. 4: 
11. 0.S.D/MD of the company to be appointed. Fi 4 


And 2 Directors to be nominated by the State Govemmen a3 ಸಹತ by the 
Hon’ ble Supreme Court. £ 


?, 


+ 


ನಾ 


+ 
§ 


ಸಂಪನೂ.ಲ ಕೂಡೀಕರಣು 
y Monitoring Committee 
; ) me 
F K p 
: Department of Mines & Geology, 5" Floor, Race Course Road, 
ನ Kanija Bhavan, Bengaluru — 560 001 
No | Particulars Amount in Rs. Rs. In Crs. 
1 CCiigon forfeited amount 18,22 COIR 1823 
SPV-C. Category Auction (25% &}| ; 
20% of Materiel value) AE 6.10,34,84,596 670 | 
‘2 A Category Mining IN 2 : 
SPV (10% Material Valuc}-Old stock RS 2,35,38,35,198 235 | 
r SPV(20% Material value} NMDC 48,50,40,59,123 4850 
3 B category Mining - - ಎ 
TSPV 05% Material Value)-Old stock " 479,66,65,857 480 
Compensation (Additional Dump, etc.) 1,63,00,000 2} 
Compensation (Dump. otc.) | 3,83,00,000 94 
Compensation (Mining Pit) » 2,39,90,43,942 240 
Compensation (Road) K NS 5.55.00:000 | 9) 
Compensation Others ' 1.23.67,55.570 124 
Penalty Others > ¥ 6,972 [y 
i Bs 
4 A& B Category Mining 
TSFVLI0% Maiorial Value) — Fresh Production} iW 33,57,63,91,917 3,358 
EMD Forfeited Amount - 41,00,50,679 . 
} Net Interest Eamed RN 75,64,91,32,085 7365 
8 Amount not due to Lessees on because of 
| Imegularity - 
Material sourced from C Category Mines 1,61,97,33,792 162 
| Material Value on Unlified Quantity 1,60,84,739 2 
| Amount paid to KMERC —— (10,00,00,000) (10) 
Total — SPV Balance 1,94,43,22,76,161 19,443 


Annexure- IV | 


KMERC - CEPMIZ Case {IA Nos. 150757/2018, 1A No. 143074/2019 and ರ4ಕ೨3/220) 
in Writ Petition No. 562/2009 


[ Date 


. 17.08.2020 


- Rejoinder affidavit was filed to the reply to 


Mentioningflisted 


affidavit of FIMI (South) & ಸ Parivarthana 
Samudaya. 


vide Dot. NG 77697/2020 &77898/2020 | 
27-10-2020 Mentioning was made by Ld. Solicitor General ] 


of india. 


06-11-2020 | ATE 


— 
Another mentioning application was filed for urgent 


"10.12.2020 


ting 
Draft G.0. regarding appointment of Oversight 


02-02-2021 


| Authority was filed vide IA No. 12965072020 


Mentioning was done by Ld. Solicitor General 
of India. 


- Observation of Court 


Court observed that it shall 


consider the request 


IA copies will be circulated to 


concerned Judges and matter will be 
informed thereafter, 


24-02-2021 


Mentioning was done by Ld. Solicitor General - 
of India. 


Court said that it will try to list the 


matter next week (March ist Week). 
Matter has not listed 


K 


26.07.2021 | Mentioning application was filed by AOR. 


Solicitor General suggested to file 


Discussed the matter with Advocate General and 


9982021 also Ld. Solicitor General. one more mentioning. | 
—Mentioning Application was filed by the AcR Shri 
13.08.2021 | subhranshu Padhi. 
F Ie ; the Hon'ble CJ! orally observed that 7 
Mentioning was donié by Ld. Solicitor General before | he will look into the matter as he has. 
14.09.2021 | cl. to constitute 3 Special bench in-the 
matter and the matter will‘be listed 
L - thereafter 
Another Mentioning Application Filed before the —} 
08.11.2021 | Hgn'ble Suprerne Court. 


17.11.2021 


Ld. Solicitor General of India again mentioned the 
CEPMIZ ‘case’ for urgent hearing/constitution of 
special bench before thé Hon'ble Cll. 


Hon'ble CJ! said he will consider. 


16.12.2021 


Hon'ble Supreme Court refused another oral 
mentioning for pressing the matter. 


Annexure- IV 


KMERC - CEPMIZ Case (IA Nos. 150757/2018, IA No. 143074/2019 and 48538/2020) 
| } in Writ Petition No. 562/2009 


 Mentioning/listed | 


m Date | 


11-10-2018 CEPMIZ Submitted to Hon'ble Supreme Court 
J 


vide IA No. 150757 


24-01-2019 | listed for hearing before Hon'ble Cll 


Observation of Court 


PN 


‘Court requested Mr, Shyam Divan 
Ld. Amicus Curiae to ‘suggest 
framework for approval of 
schemes. 


CEC filed its report recommending approval of 
revised CEPMIZ ' 


listed for hearing before the Bench headed by 
Hon'ble CJ 


16-04-2019 


13-11-2019 


——— 
Hon’ble Court directed to list the- 


case on 26" November, 2019 


26-11-2019 | Not listed on the said date 


04-12-2019 | Case was listed 


directed to be listed after winter 
vacation 


16-01-2020 Mentioning was made by Sr. Counsel Mrs. 
Anitha Shenoy 


Registry was directed to list on 
20 January 2020. 


20-01-2020 | Case was listed and heard 


Mentioning was made by Sr Counsel Mrs. 


06-03-2020 
Anitha Shenoy 


directed to list the IAs filed after 
two weeks. _ 

directed to list the application on ] 
24.03.2020 


15-04-2020 


4 


Emergent Application was filed 


FIM and SPS filed their Reply 
Affidavit. - Rejoinder filed on 13- 
08-2020 


Mentioning was made by Ld. Solicitor General 


4-05-202 
04-05. Jao of india. 


with Cl, matter will be listed 


Mentioning was made by Ld. Solicitor General 


Court observed after ನ್‌ 


Hon'ble Judge had orally 


through video Conferencing 


18-05-2020 observed that he will look into 
pe of India. , 
the matter. _ 
Amicus Curiae, Mr. Shyam Divan ' 
29-05-2020 Case was listed & Solicitor Gen &AG ಕಿಧpೀ೩೯ೀರ was given 3 weeks’ time to file his 


report as requested by the Court 
on 24.01.2019. 


Amicus Curiae, Mr. Shyam Divan filed his report 
recommending/broadly agreeing with the 
prayer sought. 


19-06-2020 


08972020 | of the mentioning application was maರೇ 


Mentioning was made le by Ld. Solicitor General 


y AoR for urgent listing. 
22-07-2020 
| of India. 


Court observed that it would 
consider the request for early 
listing 


23-07-2020 | Reply affidavits by FIMi( South) & Petitioner SPS 


ಅನುಬಂಧ-£ 


[ 


2015-16 ರಿಂದ ಜನವರಿ-2022 ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್‌ ನವತಿಯಿಂದ ಸಶಂಗ್ರಹಿಸಿದ ಮೊತ್ತ ಹಾಗೂ ಕಾಮಗಾರಿ ವಿವರ. 


ರೂ, ಲಕ್ಷಗಳವ್ಲಿ 


, § oo ಅಎಂಂಫ್‌ | ಅನುಮೂದಿತ[ ಷ್ಠ | ನಸವಿಡ್‌19 | ಖರ್ಚಾಡ ಮುಕ್ತಾಯಗೊಂ] 
ಸಂ|' ಜಲ್ಲಿ ಸಂಗಷಣೆ | ಕ್ರಿಯಾ | -ಯೋಜನೆಗಳಿಗೆ- ನ ಹಟ್ಟು. 'ಡ ಕಾಮಗಾರಿಗಳ 
fe [215A ಏಿರ್ಚಾದ ಮೊತ್ತ ತಡೆಗಟ್ಟಲು ಮೊತ್ತ ಸಂಖ್ಯೆ ಸಂಖ್ಯೆ 
ಜನವರಿ2021 | ಖರ್ಜಾದ ಮೊತ್ತ (5+6) ] 
1 2 3 4 5 16 7 8 9 
1 Ballari | 188586.6874 | 2222155] 57780.63955 5129.95 | 62910.59 2422 769 
N 2 Kalaburagi | 40963.31697 | 54084.41 9542.233 5950.88 | 25493.11 1343 757. 
K 3 Chitradurga | 31413.78981 30639.55| 13529.15 3368.44 | 1689759 294 38 
4 Bagalkot 8624.357423 114102 4962.42794 386.4 5348.828 347 131 
5 Koppal 5631.690844 | 8890.92 3753.84 "3 4296.84 | 466 141 
F 
K 6 Raichur 4542.91599 7023.41 3065.35309 SR 386.09 3451.443 171 29 
7 Chikkaballapura 4329.55699 7803.11 1216.81 404.61 1621.42 109 38 
8 Ramanagars | 4152.218866 | 2750.17 2037.095 555.23 2592.325 407 246 
‘ ‘ 
3 _ | Bangalore Urban] 395264739 | 635413 | 2268.595 260.69 2529.285 553 170 p 
'10 Tumkur 3719.49565 | 4995.63 2077.28 464.08 2541.36 600 48 
11 Belgaum 3166.999689 1806.63 1614.09 297582 1911.67? 143 24 
12 Bangalore Rural 3013.42639 2484.69 934.23652 2೮೨8 1197.017 776 I 52 
13 Chamarajanagar 2550,88104 2359,855 566.235 25706 863.295 57 8 “1 
' 14 Hassan 1462.51704 918.1 74282 15 757.82 287 231 } ' 
—) - 3 
15 Uttara Kannada 123122135 761.65 680.99 "44 724.99 97 79 
16 Kolar 1024.851354 592.55 262.92 ' 76.08 339 160 82 
17 Dakshina ಜ2೧ಗತರೆಕ್ಕೆ 1023.238874 165,5 135,57 L ” 152 287.57 _ 52 41 
18 Chikkamagaluru 1001.69002 665.24 502,15 K 0 502.15 118 28 
19 Udupi 982.1801652 450.03 429.87 _1 \ 119.28 549.15 130 | ’ 88 
20 Gadag 745.4681 494.32 + 259.3 60 319.3 93 27 
21 Dharwad 710.20097 265.4 75,73945 99.84 175.5795 41 7 
22 Haveri 609.1742456 788.03 169.5975 93.71 263.3075 122 12 
23 Mandya 594.54258 245.5 174.50291 24.03 198.5329 68 > 0 
24 Davanagere 535.06592 532.43 439.78 16.23 456.01 14 8 
25 K Viayapura 485155483 450.26 173.73 54.5 228.23 33 [0 
26 Shivamogga 253.21363 56.95 28.38 39.4514 67.8314 19 9 
27 Mysuru 215.3697] 177.19 9,44 Wl 22.86 32.3 8 0 
28 Bidar 130.2389 47.72 0 10.08 10.08 9 0 
29 Kodagu 133.6814 145 0 19.96 19.96 2 0 
30 Yadgir 118.5554 36 97 31.31 0 31.31 Jl 11 
Grand Total 315904.4363 369580.7 107464.085 19153.8134 126617.9 8952 3074 


ನ್ಟ" 


ಡಿ.ಎಂ,ಎಫ್‌.ಟ್ಲಿ  ಪ.ಎಂ.ಕೆ.ಕೆ.ಕೆ ವೈ ಅಡಿಯಲ್ಲಿ ಕೈಗೊರಿಡ ಯೋಜನೆಗಳ ವಿವರ 


.ಅನುಬಂಧ- ೪ 


(ರೂ.ಕ್ಷಗಳಲಿ.) 


pe § 
, ¥ ಅನುಮೋದಿತ 
ಕ್ರ.ಸಂ ಯೋಜನೆ kd [srs RS es 
ಸೆ 
¥ ಸಂಖ್ಯೆ ಕಾಮಗಾರಿಗಳ ಸಂಖ್ಯೆ, p H s 
A A ಮೊತ್ತ 
1 Drinking water supply 1273 442 6908 9936.80, 
2 Education T 2869 1057 55432.01 23338.87| 
3 Energy & water shed develdpment 329 171 7686.83 3818.59 
i ti id polluti 
4 Environment prevention and pollution iio 2 8175.17 2749.85 
control measures 
5 Health care 567 151 46235.49 13472.02 
6 irrigation 81 28 11852.79 3584.94 
p K 
7 Any other measures ‘or en hancing 118 20 6946.05 2097.15 
environmental quality in mining district 
8 Physical infrastructure 1525 476 100022.22 35710.22. 
9 Sanitation 407 117 13679.65 4554.66 
— 
10 [Skill development 634 198 5610.82 2399.56 
| ಥ್‌ 
11 |Welfare of aged and disabled persons 119 80 3003.24 1001.69 
R inctudi 
12 Weare of Woman & children including 875 305 13565.11 4799.74 
on their nutrition : 
13 |Yetto decide(6 Districts ) 6 [0 ” 45675.96 0.00 
J 
COVID 19 Expenditure up to 31st January 2022 19153.81 
Grand Total 8952 3074 369580.70 126617.90 


